ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಮರ ಹೆಸರು ' 


07 (290) 
ಶ್ರೀ. ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ) 

13.09.2021 ಮ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು . 


T 


(ಪೌಢಶಾಲಾ ು 
ಪದವಿಪೂರ್ವ ಶಿಕ್ಷಕರು, ಮುಖ್ಯ 
ಗುರುಗಳು. ಪ್ರಾಚಾರ್ಯರು, 
ಉಪನ್ಯಾಸಕರು) ಎಕ್ಸ್‌ಗ್ರೇಷಿಯಾ 
ನೀಡಲಾಗುತ್ತೇ; ಆ 
ಎಕ್‌ಗ್ರೇಷಿಯಾವನ್ನು. ಒಲದು 
ಇಂಕ್ರಿಮೆಂಟ್‌ ಆಗಿ ಪರಿವರ್ತಿಸಿ, 
i ಮೂಲವೇತನದಲ್ಲಿ' ಸೇರಿಸಲು 
i 06ನೇ ಮೇತನ ಆಯೋಗ 
| ಶಿಫಾರಸ್ಸು ಮಾಡಿಕ್ತೇ; 


(ಆ) | ಸದರಿ ಎಕ್ಸ್‌ ಗೇಷಿಯಾವನ್ನು 
ಎಲ್ಲಾ ಪ್ರೌಢ ಶಾಲಾ ತಿಕ್ಷಕರು, 
ಮುಖ್ಯ ಗುರುಗಳು, 
ಪದವಿಪೂರ್ವ ಉಪನ್ಯಾಸಕರು, 
i ಪಾಚಾರ್ಯರು ಇವರುಗಳಿಗೆ 
i ನೀಡಲಾಗಿತ್ತೇ; . ನೀಡಿರದಿದ್ದಲ್ಲಿ. 
| ಯಾರಿಗೆ ಯಾವ ಯಾವ 
ಕಾರಣಕ್ಕಾಗಿ ನೀಡಲಾಗಿಲ್ಲ; 
(ವಿವರವಾದ ಸಂಪೂರ್ಣ 
ಮಾಹಿತಿಯನ್ನು ನೀಡುವುದು) 
ನೀಡಿದ್ದಲ್ಲಿ, ಈ ಹೆಚ್ಚುವರಿ ವೇತನ 
j ಬಡ್ತಿಯನ್ನು 

ಮರುಪಾವತಿಸಿಕೊಳ್ಳಲು 
j ಹೊರಡಿಸಲಾಗಿದೆಯೇ; 
ಹೊರಡಿಸಿದ್ದರೆ, ಯಾವ ಕಾರಣಕ್ಕೆ 
ಹೊರಡಿಸಲಾಗಿದೆ: . 


ಆದೇಶ 


ಎಕ್ಸ್‌ಗೇಷಿಯಾವನ್ನು ಎಲ್ಲಾ 
ಗುರುಗಳು, ಪದವಿಪೂರ್ವ" 
ಇವರುಗಳಿಗೆ ನೀಡಲಾಗಿದೆ. 


ಹಾಚಾ೦ರ್ಯರು 
ಹೌಜಾರ್ಯಿ 


ಉಪನ್ಯಾಸಕರು. 


| ನೇಮಕವಾದ ' ಪೌಢಶಾಲಾ 
ಶಿಕ್ಷಕರು, ಮುಖ್ಯ ಗುರುಗಳು, 
ಅನುದಾನಿತ ಶಿಕ್ಷಣ ಸಂಸ್ಥೆಗಳ 


ಶಿಕ್ಷಕರುಗಳಿಗೆ ಅದನ್ನು 


| ERTS ನಂತರ] 


ಪೌಢ ಶಾಲಾ ಶಿಕ್ಷಕರು. ಮುಖ್ಯ ; 


ನೆಪವೊಡ್ಡಿ ಇವರಿಗೆ, ಅನಾಯ 
ಮಾಡುವುದು ಸರಿಯೇ; ಯಾವ 
ಕಾಲಮಿತಿಯೊಳಗೆ ಇವರಿಗೂ ಈ 


ಸೌಲಭ್ಯ ಒದಗಿಸಲಾಗುವುದು; 
ಹಾಗೂ ಮರುಪಾವತಿಸಿಕೊಳ್ಳುವ 
ಆದೇಶವನ್ನು " ವಾಪಸ್ಸು 
ಪಡೆಯಲಾಗುವುದೇ; 
(ಸಂಪೂರ್ಣ ವಿವರ 
ನೀಡುವುದು) 


ಇಂಕ್ರಿಮೆಂಟ್‌ ಆಗಿ ಮೂಲ 

ವೇತನವನ್ನು ಸೇರಿಸುವಲ್ಲಿ | 

ಅನ್ಯಾಯಕ್ಕೆ ಒಳೆಗಾಗಿದ್ದಾರೆ ೂ § | 
ನಯವು ಸರ್ಕಾರದ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 255 ಎಸ್‌ಎಲ್‌ಬಿ' 2016, 
ಗಮನಕೆ ಬಂದಿದೆಯೇ; | ದಿನಾಂಕ:23.07.2018ರಲ್ಲಿ  ದಿನಾಂಕ:01.08. 2008ರ ನಂಠರ 
"| ನಿಯಮಗಳನು. ರೂಪಿಸುವ ನೇಮಕಾತಿ. ಹೊಂದಿದ ಸಹಶಿಕ್ಷಕರುಗಳಿಗೆ ವಿಶೇಷ -ಭತ್ಯೆ 
ಸರ್ಕಾರವೇ ನಿಯಮಗಳ (ರೊ-400/-ಗಳನ್ನು ಮಂಜೂರು ಮಾಡಲು. ನಿಯಮಗಳಲ್ಲಿ 


ಅವಕಾಶವಿಲ್ಲದಿರುವುದರಿಂದ ದಿನಾಂಕ:01.08.2008ರ ನಂತರ 
ನೇಮಕಾತಿ ಹೊಂದಿದ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು 
ನೀಡಲಾಗುತ್ತಿಲ್ಲ 


~ 


ದಿನಾಂಕ:01/8/2008ರ ನಂತರ ನೇಮಕಾತಿ / ಬಡ್ತಿ ಹೊಂದಿದ 
ಶಿಕ್ಷಕರುಗಳಿಗೆ ನಿಯಮಬಾಹಿರವಾಗಿ ವಿಶೇಷ ಭತ್ಯೆ ಹೆಚ್ಚುವರಿ 
ಸಂದಾಯ ಮಾಡಿರುವ ಆಯಾ ಬಟವಾಡೆ "ಅಧಿಕಾರಿಗಳ ನೇರ 
ಹೊಣೆಗಾರರಾಗಿರುತ್ತಾರೆ' ಹಾಗೂ ಬಟವಾಡೆ ಅಧಿಕಾರಿಗಳಿಂದ 


ವಸೂಲಾತಿ -ಮಾಡಿ ಸರ್ಕಾರಕ್ಕೆ ಜಮಾ ಮಾಡುವಂತೆ 
ನಾಂಕ:05/2/2020ರಂದು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ಬೆಂಗಳೂರು ಇವರು ಸುತ್ತೋಲೆಯನ್ನು 
ಹೊರಡಿಸಿರುತ್ತಾರೆ. 

(ಈ) | ರನಾಂ0087008ರ ೦3] ಎ ಮಾನ್ಯ ಕರ್ನಾಟಕ ಅಡಳಿತ ನ್ಯಾಯಮಂಡಳಿಯ ಅರ್ಜಿ 
ನೇಮಕವಾದ" ಪ್ರೌಢಶಾಲಾ | , ಸಂಖ್ಯೆ 4412 ರಿಂದ 4428, 4430 ರಿಂದ 4444, 4446 
ಶಿಕ್ಷಕರು. ಮುಖ್ಯ ಗುರುಗಳು, ರಿಂದ” 4464, 4467 ರಿಂದ 5224/2020ರ ಪ್ರಕರಣದಲ್ಲಿ 
ಅನುದಾನಿತ ಶಿಕ್ಷಣ ಸಂಸ್ಥೆಗಳ | ನ್ಯಾಯಾಲಯವು  ದಿನಾಂಕ:05-05-2021ರ  ತೀಷು 
ಶಿಕ್ಷಕರಿಗೆ ಇಂಕ್ರಿಮೆಂಟ್‌ 


ನೀಡುವಂತೆ ನ್ಯಾಯಾಲಯದಲ್ಲಿ 
ದಾವೆ ಹೂಡಿರುವ ಪ್ರಕರಣಗಳು 
ಇದ್ದಲ್ಲಿ, ಆ 
ನ್ಯಾಯಾಲಯದ ಆದೇಶದಂತೆ 
ಸರ್ಕಾರ ಕ್ರಮ ವಹಿಸುವುದೇ; ಈ 
ಕುರಿತು ಸರ್ಕಾರದ ನಿಲುವೇನು? 


ಪ್ರಕರಣಕ್ಕೆ 


ನೀಡಿರುತ್ತದೆ. ಈ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯೆ ಇಪಿ 162 ಎಸ್‌ಎಲ್‌ಬಿ 2021 


ಸಕಾಲ ಸಚಿವರು 


